RNI No. KARBIL /2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೮ 
Volume 148 | 


ಬೆಂಗಳೂರು, ಗುರುವಾರ, ನವೆಂಬರ್ ೨೧ , ೨೦೧೩ ( ಕಾರ್ತೀಕ ೩೦, ಶಕ ವರ್ಷ ೧೯೩೫) ಸಂಚಿಕೆ ೪೬ 
Bangalore, Thursday, November 21 , 2013 (Karthika 30, Shaka Varsha 1935) | Issue 46 


ಭಾಗ ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಗಳು, 

ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 
PERSONNEL AND ADMINISTRATIVE REFORMS SECRETARIAT 

NOTIFICATION 
No . DPAR 344 SAS 2012, Bangalore, Dated : 31st May , 2013. 


In exercise of the powers conferred by rule 6 (1) of the Indian Administrative Service (Cadre ) Rules , 1954 , Government of 
India, Department of Personnel & Training vide Notification No . 13017 / 16 / 2007- AIS (I), dated 19 - 3- 2013 , has rejected the proposal for 
extension of inter cadre deputation of Dr. K .H .Govinda Raj, IAS (MH 95 ) from Maharashtra cadre to Karnataka cadre for a period of one 
year beyond 05 -10- 2012. 

Consequently , Dr. K .H .Govinda Raj, IAS (MH 95 ) is relieved from Karnataka cadre with effect from 01-06 -2013 (afternoon ) 
with instructions to report to the Government of Maharashtra . 
This order is issued in supersession of the Government Notification of even number dated 8th May, 2013. 

By Order and in the name of the Governor of Karnataka , 

U . H .Narayanaswamy, 

Under Secretary to Government, 
P . R . 534 

Department of Personnel and Administrative Reforms, ( Services -1). 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಕುಕ 205 ಐಎಂಎಂ 2013 , ಬೆಂಗಳೂರು, ದಿನಾಂಕ : 24ನೇ ಸೆಪ್ಟೆಂಬರ್,2013. 
ಔಷಧ ನಿಯಂತ್ರಣ ಇಲಾಖೆಯ ಈ ಕೆಳಕಂಡ ಗ್ರೂಪ್- ಎ ಅಧಿಕಾರಿಗಳು 2014ನೇ ಕ್ಯಾಲೆಂಡರ್ ವರ್ಷದಲ್ಲಿ ಅವರ ಹೆಸರಿನ ಮುಂದೆ 
ತೋರಿಸಿರುವ ದಿನಾಂಕಗಳಂದು ವಯೋನಿವೃತ್ತಿ ಹೊಂದಲು ಕರ್ನಾಟಕ ನಾಗರೀಕ ಸೇವಾ ನಿಯಮ 95 (1) ರನ್ವಯ ಸರ್ಕಾರದ ಅನುಮತಿ ನೀಡಿದೆ. 
ಕ್ರ . ಸಂ ಅಧಿಕಾರಿಯ ಹೆಸರು ಹಾಗೂ ಪದನಾಮ 

ಜನ್ಮ ದಿನಾಂಕ ವಯೋ ನಿವೃತ್ತರಾಗಲಿರುವ ದಿನಾಂಕ 
- 

2 
ಅಬುಲ್ ಮೊಹಿಸಿನ್ 

01 - 8 - 1954 

31 - 07 - 2014 
ಉಪ ಔಷಧ ನಿಯಂತ್ರಕರು ಪ್ರಾದೇಶಿಕ ಕಚೇರಿ, ಬೆಂಗಳೂರು 
ವಿ .ಎಲ್. ಹಂಬರ್‌ 

01 - 06 - 1954 

31 - 05 - 2014 
ಉಪ ಔಷಧ ನಿಯಂತ್ರಕರು ಕೇಂದ್ರ ಕಚೇರಿ, ಬೆಂಗಳೂರು 
| ಡಾ|| ಕರುಣಾಕರ ಮೂಲ್ಯ, 

24 - 08 - 1954 

31 - 08 - 2014 
ಉಪ ಔಷಧ ನಿಯಂತ್ರಕರು , 
ಪ್ರಸ್ತುತ ಸದಸ್ಯ ಕಾರ್ಯದರ್ಶಿಗಳು , 
ಪರೀಕ್ಷಾ ಪ್ರಾಧಿಕಾರ ಮಂಡಳಿ, ಬೆಂಗಳೂರು 

( ೨೬೯ ) 


೨೭೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೨೧, ೨೦೧೩ 


ಭಾಗ ೨ 


ಕ್ರಂ . ಸಂ 


ಅಧಿಕಾರಿಯ ಹೆಸರು ಹಾಗೂ ಪದನಾಮ 


ವಯೋ ನಿವೃತ್ತರಾಗಲಿರುವ ದಿನಾಂಕ 


ಜನ್ಮ ದಿನಾಂಕ 
- 3 
13 - 3 - 1954 


31 - 03 - 2014 


02 - 05 - 1954 


31 - 05 - 2014 


ಡಾ|| ಎಸ್‌ . ಶಶಿಧರ 
ಪ್ರಾಂಶುಪಾಲರು ಹಾಗೂ ಪ್ರಾಧ್ಯಾಪಕರು ( ಫಾರ್ಮಕಾಗ್ರಸಿ) 
ಸರ್ಕಾರಿ ಹೌಷಧ ವಿಜ್ಞಾನ ಮಹಾವಿದ್ಯಾಲಯ, ಬೆಂಗಳೂರು 
ಆರ್. ವೆಂಕಟೇಶ ರೆಡ್ಡಿ, 
ಸಹಾಯಕ ಔಷಧ ನಿಯಂತ್ರಕರು, 
ಚಿಕ್ಕಬಳ್ಳಾಪುರ ವೃತ್ತ, ಚಿಕ್ಕಬಳ್ಳಾಪುರ. 
ಡಾ|| ಎನ್. ಜಿ.ನಂಜುಂಡಸ್ವಾಮಿ , 
ಪ್ರಾಧ್ಯಾಪಕರು ( ಫಾರ್ಮಸ್ಯಟಿಕ್ಸ್ ) 
ಸರ್ಕಾರಿ ಹೌಷಧ ವಿಜ್ಞಾನ ಮಹಾವಿದ್ಯಾಲಯ , ಬೆಂಗಳೂರು 


M 


31 - 3 - 1954 


31 - 03 - 2014 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಕೆ.ಎನ್. ಹರಿಣಿಯಮ್ಮ , 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
P . B . 579 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ( ಭಾರತೀಯ ವೈದ್ಯ ಪದ್ಧತಿ). 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಕುಕ 195 ಪಿಟಿಡಿ 2013, ಬೆಂಗಳೂರು, ದಿನಾಂಕ : 16ನೇ ಸೆಪ್ಟೆಂಬರ್ , 2013 . 
ಆಯುಷ್ ಇಲಾಖೆಯ ಸರ್ಕಾರಿ ಯುನಾನಿ ವೈದ್ಯಕೀಯ ಮಹಾವಿದ್ಯಾಲಯ , ಬೆಂಗಳೂರು, ಇಲ್ಲಿ ಸಹಾಯಕ ಪ್ರಾಧ್ಯಾಪಕರು Kuliyat-e- Tibb 
ಆಗಿ ಕಾರ್ಯನಿರ್ವಹಿಸುತ್ತಿರುವ ಡಾ|| ಉಮಾಜ್ ಮುಬೀನ್, ಇವರಿಗೆ ಸರ್ಕಾರಿ ಯುನಾನಿ ವೈದ್ಯಕೀಯ ಮಹಾವಿದ್ಯಾಲಯ , ಬೆಂಗಳೂರು, ಇಲ್ಲಿ ಖಾಲಿ 
ಇರುವ ಪ್ರಾಧ್ಯಾಪಕರು Kulliyat- e- Tibb, ಹುದ್ದೆಗೆ ಎ . ಐ . ಸಿ. ಟಿ. ಇ ವೇತನ ಶ್ರೇಣಿ ರೂ . 37400 - 67000 AGP 10000 / - ರಲ್ಲಿ ಸ್ಥಾನಾಪನ್ನ ಬಡ್ತಿ ನೀಡಿ 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೆ.ಎನ್ . ಹರಿಣಿಯಮ್ಮ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . R . 580 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ( ಭಾರತೀಯ ವೈದ್ಯ ಪದ್ಧತಿ ಮತ್ತು ಸಮನ್ವಯ ). 
INFORMATION TECHNOLOGY, BIOTECHNOLOGY AND SCIENCE 

AND TECHNOLOGY SECRETARIAT 

NOTIFICATION 
No . ITD 27 DIS 2013, Bangalore , Dated : 23rd September, 2013 . 


The Post of the General Managers existing in Karnataka Biotechnology and Information Technology Services (KBITS) are 
redesignated with immediate effect as follows: 

Present Designation Redesignated as 

General Manager- F & A General Manager-1 
General Manager- Biotech General Manager- 2 


By Order and in the name of the Governor of Karnataka , 

M . Vasudev Murthy , 

Deputy Secretary to Government, 
Information Technology , Biotechnology and Science and Technology Department. 


P . R . 581 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 289 ಪೊಸಿಪ 2013, ಬೆಂಗಳೂರು, ದಿನಾಂಕ : 07ನೇ ಸೆಪ್ಟೆಂಬರ್, 2013 . 
ರಾಜ್ಯ ಪೊಲೀಸ್ ಇಲಾಖೆಯ ಈ ಕೆಳಕಂಡ ರಿಸರ್ವ್ ಪೊಲೀಸ್ ಇನ್ಸ್ಪೆಕ್ಟರ್ ವೃಂದದ ಅಧಿಕಾರಿಗಳಿಗೆ ವೇತನ ಶ್ರೇಣಿ ರೂ .28100 -50100ಯ 
ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ( ಸಶಸ್ತ ) ವೃಂದಕ್ಕೆ ತಕ್ಷಣದಿಂದ ಜಾರಿಗೆ ಬರುವಂತೆ ಮುಂಬಡ್ತಿ ನೀಡಿ ಅವರ ಹೆಸರುಗಳ ಮುಂದೆ 
ಸೂಚಿಸಿರುವ ಸ್ಥಳಗಳಿಗೆ ಮುಂದಿನ ಆದೇಶದವರೆಗೆ, ಸ್ಥಳನಿಯುಕ್ತಿಗೊಳಿಸಲಾಗಿದೆ. 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೨೧, ೨೦೧೩ 


೨೭೧ 


2 


| 


8 


| 


ಕ್ರಮ | ಅಧಿಕಾರಿಯ ಹೆಸರು 

ಮುಂಬಡ್ತಿಯ ನಂತರ ಸ್ಥಳನಿಯುಕ್ತಿಗೊಳಿಸಿದ ಹುದ್ದೆ 
ಸಂಖ್ಯೆ ಶ್ರೀಯುತರು: 
ಎಸ್. ವಿ. ಯಾದವ್ 

| ಡಿವೈ. ಎಸ್ . ಪಿ ( ಸಶಸ್ತ ), ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ, ಬಳ್ಳಾರಿ - 

ಶ್ರೀ ಯೋಗೇಶ್ ಎಂ . ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆ. 
ಕೆ. ಆರ್‌.ಶಿವಪ್ರಕಾಶ್ 

ಎ . ಸಿ.ಪಿ ., ನಗರ ಸಶಸ್ತ್ರ ಮೀಸಲು ಪಡೆ , ಉತ್ತರ, ಬೆಂಗಳೂರು ನಗರ - 

ಶ್ರೀ ಪಾಪಣ್ಣ ಪಿ. ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ. 
3 ಮಹದೇವಪ್ಪ ಮಾರುತಿ ಡಿವೈ .ಎಸ್. ಪಿ ( ಸಶಸ್ತ್ರ), ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ, ಬಿಜಾಪುರ - 
ಯಾದವಾಡ್ 

ಖಾಲಿ ಹುದ್ದೆ. 
ಗಾಂವಕರ್‌ ಶ್ರವಣ್ ಉಮೇಶ್ ಎ. ಸಿ. ಪಿ., ನಗರ ಸಶಸ್ತ್ರ ಮೀಸಲು ಪಡೆ, ದಕ್ಷಿಣ, ಬೆಂಗಳೂರು ನಗರ - 

ಶ್ರೀ ವೈ . ಹೆಚ್. ಖಾನ್ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ. 
| ಕೆ.ಎನ್. ಸುರೇಶ್ 

ಡಿವೈ .ಎಸ್. ಪಿ ( ಸಶಸ್ತ ), ಕರ್ನಾಟಕ ರಾಜ್ಯ ಪೊಲೀಸ್ ತರಬೇತಿ ಶಾಲೆ, 

ಚನ್ನಪಟ್ಟಣ - ಶ್ರೀ ಶಿವರಾಜು ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ. 
ನರಸಪ್ಪ ಭೀಮಪ್ಪ ಜಾದವ ಡಿವೈ .ಎಸ್. ಪಿ ( ಸಶಸ್ತ ), ಪೊಲೀಸ್ ತರಬೇತಿ ಕಾಲೇಜು, ಗುಲ್ಬರ್ಗಾ - 

ಖಾಲಿ ಹುದ್ದೆ . 
ಕೆ.ವೇದೇಶ್ ಕುಮಾರ್ 

ಎ. ಸಿ. ಪಿ., ನಗರ ಸಶಸ್ತ್ರ ಮೀಸಲು ಪಡೆ, ಕೇಂದ್ರ , ಬೆಂಗಳೂರು ನಗರ - 

ಖಾಲಿ ಹುದ್ದೆ. 
ಎನ್ .ಶ್ರೀನಿವಾಸ 

ಡಿವೈ.ಎಸ್. ಪಿ ( ಸಶಸ್ತ), ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ, ತುಮಕೂರು - 

ಶ್ರೀ ಬಿ. ಜಿ.ತಿಮ್ಮಣ್ಣನವರ್ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ 
ಎಂ . ಮಂಜುನಾಥ ಶುಕ್ಲ ಡಿವೈ.ಎಸ್. ಪಿ ( ಸಶಸ್ತ), ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ, ಬೆಂಗಳೂರು ಜಿಲ್ಲೆ - 

ಖಾಲಿ ಹುದ್ದೆ. 
| ಎಂ . ಜಿ. ನಾಗರಾಜ 

ಎ . ಸಿ. ಪಿ ., ನಗರ ಸಶಸ್ತ್ರ ಮೀಸಲು ಪಡೆ, ದಕ್ಷಿಣ , ಬೆಂಗಳೂರು ನಗರ - 

ಶ್ರೀ ಗಫಾರ್ ಷರೀಫ್ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ. 
ಅಶೋಕ ರಾಮಪ್ಪ ಜುಂಜರವಾಡಿ ಡಿವೈ . ಎಸ್. ಪಿ ( ಸಶಸ್ತ ), ಸೆಷಲ್ ಟಾಸ್ಕ್ ಫೋರ್ಸ್ , ಎಸ್ . ಇ .ಸಿ . ಬೆಂಗಳೂರು 

- ಖಾಲಿ ಹುದ್ದೆ. 
12 | ಅಮಸಿದ್ದ ಗೊಂದಲೆ 

ಡಿವೈ.ಎಸ್. ಪಿ ( ಸಶಸ್ತ), ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ, ಬೀದರ್‌ - 

ಖಾಲಿ ಹುದ್ದೆ, 
ನಂಜುಂಡಯ್ಯ 

ಡಿವೈ.ಎಸ್.ಪಿ ( ಸಶಸ್ತ್ರ), ಸಶಸ್ತ್ರ ಪೊಲೀಸ್ ತರಬೇತಿ ಶಾಲೆ, ಯಲಹಂಕ - 

ಖಾಲಿ ಹುದ್ದೆ. 
14 | ಎ . ನಾಗರಾಜು 

ಎ . ಸಿ. ಪಿ ., ಮಾಜಿ ಪ್ರಧಾನ ಮಂತ್ರಿಗಳ ಭದ್ರತೆ, ಬೆಂಗಳೂರು ನಗರ - 

ಖಾಲಿ ಹುದ್ದೆ. 
15 | ಯಲಪ್ಪ.ಕೆ.ಕಾಶಪ್ಪನವರ್ ಡಿವೈ.ಎಸ್.ಪಿ ( ಸಶಸ್ತ್ರ), ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ, ರಾಯಚೂರು - 

ಖಾಲಿ ಹುದ್ದೆ. 
16 | ಎಂ . ಅಬ್ರಾಹಂ ಜಾರ್ಜ್ ಡಿವೈ .ಎಸ್. ಪಿ ( ಸಶಸ್ತ), ಆಂತರಿಕ ಭದ್ರತಾ ವಿಭಾಗ, ಬೆಂಗಳೂರು - 

ಖಾಲಿ ಹುದ್ದೆ. 


9 


| 


13 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ.ಎನ್.ರವಿಪ್ರಕಾಶ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು - ಎ). 


P . R . 582 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಇ 279 ಪೊಸಿಪ 2013, ಬೆಂಗಳೂರು, ದಿನಾಂಕ : 18ನೇ ಸೆಪ್ಟೆಂಬರ್ , 2013. 
ರಾಜ್ಯ ಪೊಲೀಸ್ ಇಲಾಖೆಯ ಈ ಕೆಳಕಂಡ ಸ್ಪೆಷಲ್ ರಿಸರ್ವ್ ಪೊಲೀಸ್ ಇನ್ಸ್‌ಪೆಕ್ಟರ್‌ ವೃಂದದ ಅಧಿಕಾರಿಗಳಿಗೆ ವೇತನ ಶ್ರೇಣಿ 
ರೂ . 28100 - 50100ಯ ಸಹಾಯಕ ಕಮಾಂಡೆಂಟ್ ವೃಂದಕ್ಕೆ ತಕ್ಷಣದಿಂದ ಜಾರಿಗೆ ಬರುವಂತೆ ಮುಂಬಡ್ತಿ ನೀಡಿ ಅವರ ಹೆಸರುಗಳ ಮುಂದೆ ಸೂಚಿಸಿರುವ 
ಸ್ಥಳಗಳಿಗೆ ಮುಂದಿನ ಆದೇಶದವರೆಗೆ , ಸ್ಥಳನಿಯುಕ್ತಿಗೊಳಿಸಲಾಗಿದೆ. 


೨೭ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೨೧ , ೨೦೧೩ 


ಭಾಗ ೨ 


ಕ್ರಮ | ಅಧಿಕಾ 


ಮುಂಬಡ್ತಿಯ ನಂತರ ಸ್ಥಳನಿಯುಕ್ತಿಗೊಳಿಸಿದ ಹುದ್ದೆ 


| ಅಧಿಕಾರಿಯ ಹೆಸರು 
ಸಂಖ್ಯೆ ಶ್ರೀಯುತರು : 

ಹಿರೇಮಠ ಐ . ಜಿ 


2 


. 


ಟಿ.ಕೆ. ಹಂಚಿನಾಳ 
ಎಸ್. ಐ. ಸಣ್ಣಕಾಶಪ್ಪನವರ್ 
ವಿ . ಬಿ. ಹಳಿಜೋಳ 


ಚಿಗರಿ. ಆರ್‌ . ಎ 


ಎಸ್. ಡಿ . ಪಾಟೀಲ 


8 


ಶ್ರೀರಾಮಯ್ಯ . ಹೆಚ್ 
ಹಂಜಾ ಹುಸೇನ್ 
ಮಹದೇವ ಪ್ರಸಾದ್, ಕೆ. ಎಂ . 


ಸಹಾಯಕ ಕಮಾಂಡೆಂಟ್, ಐ . ಆರ್. ಬಿ . ಬಿಜಾಪುರ - ಖಾಲಿ ಹುದ್ದೆ . 
ಸಹಾಯಕ ಕಮಾಂಡೆಂಟ್ , 10ನೇ ಪಡೆ, ಶಿಗ್ಗಾಂವಿ - ಖಾಲಿ ಹುದ್ದೆ . 
ಸಹಾಯಕ ಕಮಾಂಡೆಂಟ್, 7ನೇ ಪಡೆ, ಮಂಗಳೂರು - ಖಾಲಿ ಹುದ್ದೆ. 
ಸಹಾಯಕ ಕಮಾಂಡೆಂಟ್ , ಐ. ಆರ್. ಬಿ. ಬಿಜಾಪುರ - ಖಾಲಿ ಹುದ್ದೆ. 
ಸಹಾಯಕ ಕಮಾಂಡೆಂಟ್ , 6ನೇ ಪಡೆ, ಗುಲ್ಬರ್ಗಾ - ಖಾಲಿ ಹುದ್ದೆ. 
ಸಹಾಯಕ ಕಮಾಂಡೆಂಟ್, ಐ . ಆರ್. ಬಿ . ಮುನಿರಾಬಾದ್ - ಖಾಲಿ ಹುದ್ದೆ. 
ಸಹಾಯಕ ಕಮಾಂಡೆಂಟ್, 4ನೇ ಪಡೆ, ಬೆಂಗಳೂರು - ಖಾಲಿ ಹುದ್ದೆ. 
ಸಹಾಯಕ ಕಮಾಂಡೆಂಟ್, ರಾಜ್ಯ ಗುಪ್ತವಾರ್ತೆ , ಬೆಂಗಳೂರು - ಖಾಲಿ ಹುದ್ದೆ. 
ಸಹಾಯಕ ಕಮಾಂಡೆಂಟ್, 1ನೇ ಪಡೆ , ಬೆಂಗಳೂರು - 
ಶ್ರೀ ಭದ್ರಾಚಾರಿರವರ ವರ್ಗಾವಣೆಯಿಂದ ತೆರವಾದ ಹುದ್ದೆ. 
ಸಹಾಯಕ ಕಮಾಂಡೆಂಟ್ , 3ನೇ ಪಡೆ, ಬೆಂಗಳೂರು - ಖಾಲಿ ಹುದ್ದೆ. 
ಸಹಾಯಕ ಕಮಾಂಡೆಂಟ್, 4ನೇ ಪಡೆ, ಬೆಂಗಳೂರು – 
ಶ್ರೀ ಶಿವಕುಮಾರ್‌ರವರ ಮುಂಬಡ್ತಿಯಿಂದ ತೆರವಾದ ಹುದ್ದೆ. 
ಸಹಾಯಕ ಕಮಾಂಡೆಂಟ್ , 3ನೇ ಪಡೆ, ಬೆಂಗಳೂರು - 
ಶ್ರೀ ರಂಗಸ್ವಾಮಿರವರ ಮುಂಬಡ್ತಿಯಿಂದ ತೆರವಾದ ಹುದ್ದೆ. 


9 


. 


10 


ಪ್ರವೀಣ್ ಆಳ್ವ 
ರಮೇಶ್. ಎ .ಬೋರಗಾವೆ 


11 


12 


|| ಸುಂದರರಾಜು, ಟಿ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಟಿ. ಎನ್ .ರವಿಪ್ರಕಾಶ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು - ಎ). 


P . R . 583 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಇ 44 ಹೊಸಿಲಿ 2013 , ಬೆಂಗಳೂರು, ದಿನಾಂಕ : 27ನೇ ಸೆಪ್ಟೆಂಬರ್ , 2013. 
ಶ್ರೀ ಎಲ್. ಪುರುಷೋತ್ತಮ , ವೈಜ್ಞಾನಿಕ ಅಧಿಕಾರಿ, ಪ್ರಾದೇಶಿಕ ನ್ಯಾಯ ವಿಜ್ಞಾನ ಪ್ರಯೋಗಾಲಯ , ಜೀವಶಾಸ್ತ್ರ ವಿಭಾಗ, ಗುಲ್ಬರ್ಗಾರವರನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಡಿ.ಎನ್. ಎ ., ಕೇಂದ್ರ, ಬೆಂಗಳೂರು ಇಲ್ಲಿಗೆ ವರ್ಗಾವಣೆಗೊಳಿಸಿ ಆದೇಶಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ.ಎನ್.ರವಿಪ್ರಕಾಶ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . B . 584 

ಒಳಾಡಳಿತ ಇಲಾಖೆ (ಪೊಲೀಸ್ ಸೇವೆಗಳು - ಎ). 
HIGH COURT OF KARNATAKA 

NOTIFICATION 
No .GOB (1) 28 / 2013, Bangalore , dated : 18th September, 2013. 


( ) 


The following Judicial Officers are permitted to retire from Judicial Service on the date mentioned against their names , on 
attaining the age of superannuation ,i.e ., 60 years ; subject to Government dues if any ; 


SI. 


Nameand Designation 


Date of Birth 


Date of Retirement on attaining 

the age of superannuation 


No . 


08-11 -1953 


30 -11- 2013 


೧ 


Sri.Pandurang V . Singri 
| Addl. District and Sessions Judge, 
Bangalore Rural District, Bangalore . 

Sri.B . Shivalingegowda 
| Pri. District and Sessions Judge , Mandya . 

Sri. R . M . Shettar 
Pri. District and Sessions Judge , Shimoga . 


13-11- 1953 


30- 11 -2013 


| 
೧ 
| 


04 - 11 -1953 


30 - 11 - 2013 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೨೧ , ೨೦೧೩ 


922 


Name and Designation 


Date of Birth 


Date of Retirement on attaining 

the age of superannuation 


| Sri Thimmegowda 
XL Addl. City Civil and Sessions Judge , 
Bangalore City. 


10 -11- 1953 


30- 11- 2013 


P . R . 587 


By Order of Hon ble The Chief Justice , 

R . B .BUDIHAL , 

Registrar General 
HIGH COURT OF KARNATAKA 

NOTIFICATION 
No.LCA: II. 11 (Rtmt)/2011, Bangalore, Dated : 28th September, 2013 . 


Sri. B .S .Prabhakar Prasad , CAO /Lecturer of Training Institute for Judicial Staff , City Civil Court Complex, Bangalore, is 
permitted to retire from service on attaining the age of superannuation w .e.f., the afternoon of 30 -09 -2013, under Rule 95 (1) of 
K . C . S .Rules . 

By Order, 
V . K .HASYAGAR , 

Assistant Registrar, 
P . R . 588 

High Court of Karnataka, Bangalore. 
HIGH COURT OF KARNATAKA 

NOTIFICATION 
No .GOB(1) Misc./2013, Bangalore , Dated : 31st July , 2013 . 


In exercise of the powers conferred by Sec 407 of the Code of Criminal Procedure , 1973, the High Court of Karnataka hereby 
transfers the CriminalMisc.Petition No. 5039/ 2013 filed in the III Addl. District and Sessions Court, Bellary, Sitting at Hospet to the Court 
of District and Sessions Judge , Koppal with immediate effect. 

By Order of The High Court , 

R . B . BUDIHAL , 
P . R . 589 

Registrar General 
HIGH COURT OF KARNATAKA 

NOTIFICATION 
No.GOB (I) 1 /2013, Bangalore , Dated : 06th August, 2013. 

(Part- A ) 
The following transfers and postings of officers of Judicial Department in the cadre of District Judges are ordered in the 
interest of public service , to take effect immediately : 
| Sl.No . Name of the officer 

Present Charge 

Charge to which posted 
01 Sri.D .R .Venkatasudarshan | XXI Addl. City Civil & Sessions Judge , Prl . District & Sessions Judge , 
BANGALORE CITY . 

GULBARGA . (Vacant post) 
02 Sri. B .Balakrishna 

XVII Addl. City Civil & Sessions Judge, District & Sessions Judge , 
BANGALORE CITY . 

BAGALKOT. (Vacant post) 

(Part- B ) 
The Presiding Officers of the Courts mentioned at column No.2 are appointed concurrently as the Presiding Officers of the 
Courts mentioned at column No . 3 with immediate effect and until further orders : 

| Designation of the Presiding Officer 
SI.No. 

Court to which appointed concurrently 
who is appointed concurrently 
01 XLVI Addl. City Civil & Sessions Judge , XXI Addl. City Civil & Sessions Judge , 
BANGALORE CITY . 

BANGALORE CITY .(Which will become vacant 

due to transfer of Sri. D . R . Venkatasudarshan ) 
02 Il Addl. City Civil & Sessions Judge , XVII Addl. City Civil & Sessions Judge, 
BANGALORE CITY . 

BANGALORE CITY .(Which will become vacant 
due to transfer of Sri. B .Balakrishna ) 


By Order of the High Court, 

R . B . BUDIHAL , 
Registrar General 


P .R . 590 


928 ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೨೧, ೨೦೧೩ 

ಭಾಗ ೨ 
HIGH COURT OF KARNATAKA 

NOTIFICATION 
No .GOB(1) 28 /2013 , Bangalore , Dated : 01st August, 2013 . 
The following Judical Officers are permitted to retire from Judicial Service on the dates mentioned aganist their names, on 
attaining the age of superannuation ,i.e ., 60 years ; subject to Government dues if any ; 


SI. No . 


Name and Designation 


Date of Birth 


Date of Retirement on attaining 
the age of superannuation 

31- 10- 2013 


04 - 10 -1953 


Sri .H . R .Deshpande. 
Registrar, Karnataka Lokayuktha, 
M . S .Building , Bangalore . 
Sri.L .Subramanya 
Director, 
Karantaka Judicial Academy, 
Bangalore 


11 - 10 - 1953 


31 - 10 -2013 


P . R . 591 


By Order of Hon ble The Chief Justice , 

R . B. BUDIHAL, 

Registrar General 
HIGH COURT OF KARNATAKA 

NOTIFICATION 
No .GOB (I) 1/2013 , Bangalore, Dated : 30th July, 2013 . 


In partialmodification of this office Notification No.GOB (1)4 (1)/2013 dated 29-05- 2013 , the Presiding Officer of the Court of 
Prl. Senior Civil Judge and JMFC ., Jamakhandi, is concurrently appointed as the Presiding Officer of Fast Track Court, Jamakhandi, 
w .e.f. 01 -08 - 2013 and until further orders. 

By Order of the High Court , 

R .B .BUDIHAL , 
P .R . 592 

Registrar General 


HIGH COURT OF KARNATAKA 

NOTIFICATION 

No .GOB(1) 1/2013, Bangalore, Dated : 26th July, 2013. 
The Presiding Officer of the Court of Senior Civil Judge and JMFC ., Madhugiri is concurrently appointed as the Presiding 
Officer of the court of IV Addl. District and Sessions Judge , Tumkur (to sit at Madhugiri) (vacant court) with immediate effect and until 
futher orders. 

By Order of Hon `ble The Chief Justice , 

R . B . BUDIHAL , 
P . R . 593 

Registrar General 
HIGH COURT OF KARNATAKA 

NOTIFICATION 
No.GOB (1) 1/ 2013, Bangalore , Dated : 6th August , 2013. 
The Presiding Officer of the Court of IV Addl. District and Sessions Judge, Mysore is concurrently appointed as the Presiding 
Officer of the court of V Addl. District and Sessions Judge , Mysore (vacant court) with immediate effect and until futher orders . 

By Order of The High Court, 

R . B . BUDIHAL , 
P . R . 594 

Registrar General 
HIGH COURT OF KARNATAKA 

NOTIFICATION 
LCA : II. 11 /2011 (Main ) CAO , Bangalore, Dated : 25th September, 2013. 
In exercise of the powers conferred under Article 235 of the Constitution of India read with Rule 2 of the Karnataka 
Sub -Ordinate Courts (Ministerial and Other Posts) (Recruitment) Rules, 1982 , the High Court of Karnataka is pleased to promote the 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ ಗುರುವಾರ , ನವೆಂಬರ್ ೨೧, ೨೦೧೩ 


೨೭೫ 


following Sheristedars to officiate as Chief Administrative Officers / Lecturer in the Judicial Department in Pay Scale of . 28100 – 700 – 
28800 - 800 - 33600 – 900 - 39000 - 1050 - 45300 - 1200 - 50100 in the existing Vacancies and posted them to the vacancies shown 
aganist their names , with effect from the date they assume charge . 


SI. 


No . | 


* 


Name of the Sheristedars 

District to which posted as 
Sriyuths / Smt. 

Chief Administrative Officer 
H .C .Adgal 

RAICHUR 
Bagalkot 

Vacancy created due to retirement of Sri. Adiveppa 
Basavaraju 

BANGALORE CITY 
Mysore 

Vacancy created due to retirement of Sri . T . Srinivasaiah 
S . Bhaskar Rao 

D . K .MANGALORE 
D . K . Mangalore 

Vacancy created due to retirement of Smt. H . S .Pankaja 
Gangappa 

BIJAPUR 
Tumkur 

Vacancy created due to retirement of Sri. Jakkana goudar 
K . Shivananda 

BIDAR 
Kolar 

Vacancy created due to retirement of Sri . S . M .M .Quadri 
Nagaraju T. C ., 

MYSORE 
Bangalore Rural 

Vacancy created due to VRS of Sri. Thammaiah 
Ranjan A . P . S ., 

BAGALKOT 
Ramanagara 

Vacancy created due to retirement of Sri. Basavarajappa 
B . S . Prabhakar Prasad 

TRAINING INSTITUTE 
Court of Small Causes, Bangalore City Civil Court Complex, Bangalore As Lecturer 

due to retirement of Sri. L . S .Nagaraja 
K .Subba Rao Agali 

KODAGU -MADIKERI 
D . K . Mangalore 

Vacancy created due to retirement of Smt. Pushpa Latha 
10 K .Nagaraju 

BANGALORE CITY 
Tumkur 

Vacancy created due to retirement of Sri.H .B .Venakataramana 
11 Nagarajachar 

DHARWAD 
Tumkur 

Vacancy created due to retirement of Sri . B . T .Basavaraju 
12 H . T .Krishnamurthy 

YADGIR 
Chikmagalur 

Vacancy created due to retirement of Sri. Gopalaiah 
13 | Veerabhadraiah 

CHITRADURGA 
Ramanagara 

Vacancy created due to retirement of Sri. B .Venkataramana 
NOTE : 

Promotion of the aforesaid officials as Chief Administrative Officers is subject to the finalization and publishing Seniority list in 
the official Gazette and the aforesaid officials at Sl.No. 1,2,4 ,5 ,6 ,7 ,9,10, 11,12 ,13, shall be entitled for T.A ., D .A ., and Joining Time as 
admissible under Rules . 

R . B . BUDIHAL , 

Registrar General 
P . R , 595 

High Court of Karnataka, Bangalore. 


ಪಶು ಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 

- ಅಧಿಸೂಚನೆ 
ಸಂಖ್ಯೆ : ಪಸಂಮೀ 95 ಮೀಸೇ 2013, ಬೆಂಗಳೂರು, ದಿನಾಂಕ : 04ನೇ ಜುಲೈ , 2013. 
ಸಂಖ್ಯೆ : ಪಸಂಮೀ / 6 /ಮೀಣಸೇ /2011 , ದಿನಾಂಕ:30 - 06 - 2011ರ ಅಧಿಸೂಚನೆಯಲ್ಲಿ ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ- 2) ಇದರ 
ಕ್ರಮ ಸಂಖ್ಯೆ 13ರ 4ನೇ ಕಾಲಂನಲ್ಲಿ ನಮೂದಿಸಿರುವ “ಕೋರಿಕೆ ಮೇರೆಗೆ” ಎಂಬುದರ ಬದಲಾಗಿ “ ಸಾರ್ವಜನಿಕ ಹಿತದೃಷ್ಟಿ” ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಡಿ. ಎಂ . ರಾಜಣ್ಣ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . B . 596 

ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ, ( ಮೀ ). 


ಕರ್ನಾಟಕ ವಿಧಾನಸಭೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕವಿಸಸ / ಆ -1/144/ ಡಾ . ಎಂ . ಸೂ . ವೈ . ಮುಂ./ 2013, ಬೆಂಗಳೂರು, ದಿನಾಂಕ : 25ನೇ ಜುಲೈ , 2013 . 
ವಿಷಯ : ಕರ್ನಾಟಕ ವಿಧಾನಸಭೆ ಸಚಿವಾಲಯದ ಡಾಟಾ ಎಂಟ್ರಿ ನಿರ್ವಹಣಾಧಿಕಾರಿ ಹುದ್ದೆಗೆ ಮುಂಬಡ್ತಿ ನೀಡುವ ಬಗ್ಗೆ. 


೨೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೨೧, ೨೦೧೩ 

ಭಾಗ ೨ 
2003ರ ಕರ್ನಾಟಕ ವಿಧಾನಸಭೆ ಸಚಿವಾಲಯದ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಾವಳಿಗಳ ನಿಯಮ 6( i)ರ ಪ್ರಕಾರ ಹಾಗೂ 
1977ರ ಕರ್ನಾಟಕ ನಾಗರೀಕ ಸೇವಾ ( ಸಾಮಾನ್ಯ ನೇಮಕಾತಿ) ನಿಯಮಾವಳಿಗಳ ನಿಯಮ 19 ( 3)( ಎ ) ನ್ನು ಓದಿಕೊಂಡಂತೆ ಈ ಸಚಿವಾಲಯದಲ್ಲಿ 
ಜೂನಿಯರ್ ಕನ್ಸೂಲ್ ಆಪರೇಟರ್ ಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ನೌಕರರುಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ವೇತನ ಶ್ರೇಣಿ 
ರೂ .22800 -600 - 24600 - 700 - 28800 - 800 -33600 - 900 - 39000 - 1050 -43200ರಲ್ಲಿ ಡಾಟಾ ಎಂಟ್ರಿ ನಿರ್ವಹಣಾಧಿಕಾರಿ ಹುದ್ದೆಗೆ ಸ್ಥಾನಪನ್ನ 
ಮುಂಬಡ್ತಿ ನೀಡಲಾಗಿದೆ. 

1. ಶ್ರೀ ಬಿ . ಗಂಗಾಧರ 
2. ಶ್ರೀಮತಿ ಬಿ . ಹೇಮಲತಾ 
3. ಶ್ರೀಮತಿ ಆಶಾ ಎಂ . ಎಂ . 
4 . ಶ್ರೀ ಸೈಯದ್ ಅಹಮದ್ 
5 . ಶ್ರೀ ಮೊಹಮದ್ ಇಷಾಕ್ 
6 . ಶ್ರೀ ನಾಗೇಶ್ 
7. ಶ್ರೀ ಹೆಚ್. ಎಂ .ಉಮೇಶ್ 
8. ಶ್ರೀಮತಿ ಆಯಿಷಾ ಖಾನ್ 

ಸದರಿ ಅಧಿಕಾರಿಗಳು ಈ ಸಚಿವಾಲಯದ ಸಿಸ್ಟಂ ಮ್ಯಾನೇಜರ್‌ರವರ ಉಸ್ತುವಾರಿಯಲ್ಲಿ ಈ ಕೆಳಕಂಡ ಕಾರ್ಯಗಳನ್ನು ನಿರ್ವಹಿಸತಕ್ಕದ್ದು. 

“ವಿಧಾನಸಭಾ ಸಚಿವಾಲಯದ ಎಲ್ಲಾ ಶಾಖೆಗಳನ್ನು ಗಣಕೀಕರಣಗೊಳಿಸಲು ಅವಶ್ಯವಿರುವ ಸಾಫ್ಟ್ ವೇರ್‌ಗಳನ್ನು ನಿರ್ವಹಿಸುವ 
ಜವಾಬ್ದಾರಿಯು ಸದರಿ ಅಧಿಕಾರಿಗಳ ಮೇಲಿರುತ್ತದೆ. ಗಣಕಯಂತ್ರ ವಿಭಾಗದಲ್ಲಿ ಹಾಗೂ ಈ ಸಚಿವಾಲಯದಲ್ಲಿ ಅಭಿವೃದ್ದಿಪಡಿಸಲಾದ ಸಾಫ್ಟ್‌ವೇರ್‌ಗಳಿಗೆ 
ಸಂಬಂಧಿಸಿದ ದತ್ತಾಂಶಗಳನ್ನು ಮತ್ತು ಅಂಕಿ ಸಂಖ್ಯೆಯ ಮಾಹಿತಿಯನ್ನು ದಾಖಲಿಸುವ ಸೂಕ್ತ ವ್ಯವಸ್ಥೆ , ಇತರೇ ಸಂಬಂಧಿತ ಕೆಲಸ ಕಾರ್ಯಗಳ 
ನಿರ್ವಹಣೆ ಹಾಗೂ ಸಾಫ್ಟ್‌ವೇರ್‌ಗಳಲ್ಲಿ ದಾಖಲಿಸಲಾಗುವ ದತ್ತಾಂಶಗಳ ಹೋಲಿಕೆಯನ್ನು ಮಾಡಿ ದತ್ತಾಂಶಗಳನ್ನು ಸಮಗ್ರವಾಗಿ ಹಾಗೂ ಸಮಂಜಸವಾಗಿ 
ನಿರ್ವಹಿಸತಕ್ಕದ್ದು.” 

ಸಭಾಧ್ಯಕ್ಷರ ಆದೇಶಾನುಸಾರ 

ನಜೀರ್ ಅಹಮದ್ , 
P . R . 597 

ಅಧೀನ ಕಾರ್ಯದರ್ಶಿ , 
SC - 50 

ಕರ್ನಾಟಕ ವಿಧಾನಸಭೆ ಸಚಿವಾಲಯ . 


ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ನಅಇ 464 ಮೈಅಪ್ರಾ 2013, ಬೆಂಗಳೂರು, ದಿನಾಂಕ : 24ನೇ ಸೆಪ್ಟೆಂಬರ್ , 2013 . 
ಕಂದಾಯ ಇಲಾಖೆಯ ಅಧಿಸೂಚನೆ ಸಂಖ್ಯೆ: ಕಂ . ಇ 17 ಎಟಿಎಸ್ 2013 ದಿನಾಂಕ 30 - 08 -2013ರನ್ವಯ ಮೈಸೂರು ನಗರಾಭಿವೃದ್ಧಿ 
ಪ್ರಾಧಿಕಾರಕ್ಕೆ ಸ್ಥಳ ನಿಯುಕ್ತಿಗೊಂಡ ಶ್ರೀಮತಿ ಎಂ .ರಮಾದೇವಿ, ತಹಶೀಲ್ದಾರ್‌ ಗ್ರೇಡ್- 2 , ಮಂಡ್ಯ ಇವರನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಶ್ರೀಮತಿ ಕುಂಞಮ್ಮ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ ಮರುಸ್ಥಳ 
ನಿಯುಕ್ತಿಗೊಳಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ . ಎಂ . ವಾಸುದೇವರಾವ್, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . B . 598 

ನಗರಾಭಿವೃದ್ಧಿ ಇಲಾಖೆ. 


ಸಾರಿಗೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಾರಿ 07 ವಸಾಸೇ 2013, ಬೆಂಗಳೂರು, ದಿನಾಂಕ : 12ನೇ ಆಗಸ್ಟ್ , 2013. 
ರಸ್ತೆ ಸಾರಿಗೆ ನಿಗಮಗಳ ಅಧಿನಿಯಮ 1950ರ (1950ರ ಕೇಂದ್ರ ಅಧಿನಿಯಮ 64) ಕಲಂ 5 ಉಪಕಲಂ ( 2) ರಲ್ಲಿ ಹಾಗೂ ಬೆಂಗಳೂರು 
ಮಹಾನಗರ ಸಾರಿಗೆ ಸಂಸ್ಥೆಯ ನಿಯಮಾವಳಿಗಳು 2001ರ ನಿಯಮ 3(3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಕುಮಾರ ಪುಷ್ಕರ್‌, 
ಐ .ಎಫ್.ಎಸ್. ನಿರ್ದೇಶಕರು ( ಮಾಹಿತಿ ತಂತ್ರಜ್ಞಾನ) ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಮತ್ತು ಶ್ರೀ ಎಸ್. ಆರ್. ಉಮಾಶಂಕರ್, ಭಾ . ಆ. ಸೇ ., 
ಸರ್ಕಾರದ ಕಾರ್ಯದರ್ಶಿ , ಆರ್ಥಿಕ ಇಲಾಖೆ ( ವೆಚ್ಚ) ಇವರುಗಳನ್ನು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಮಂಡಳಿಯಲ್ಲಿ ಅಧಿಕಾರಿಯುತ 
ನಿರ್ದೇಶಕರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಕೆ.ಬೀರೇಶ್, 
P . R . 599 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC - 25 

ಸಾರಿಗೆ ಇಲಾಖೆ. 


ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಘಟಕ - 2, ಬೆಂಗಳೂರು 


